ಕರ್ನಾಟಿಕ ವಿಧಾನ ಪರಿಷತ್ತು 


01 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 528 (477) 

02 ಸದಸ್ಯರ ಹೆಸರು : ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

03 ಉತ್ತರಿಸುವ ದಿನಾಂಕ 24.09.2020 

04 ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 

ಪ್ರ. " ಪುಶ್ಲೆ ಉತ್ತರ 

ಸಂ. 

ಅ) ಬೆಂಗಳೂರಿನಲ್ಲಿರುವ ನೈಜೀರಿಯನ್‌ ಬೆಂಗಳೂರಿನಲ್ಲಿರುವ ನೈಜೀರಿಯನ್‌ ಪ್ರಜೆಗಳ 
ಪ್ರಜಿಗಳ ಸಂಪೂರ್ಣ ಮಾಹಿತಿ ಮಾಹಿತಿಯು ಸರ್ಕಾರದ ಬಳಿ ಇರುತ್ತದೆ. 
ಸರ್ಕಾರದ ಬಳಿ ಇದೆಯೇ; ಇವರಲ್ಲಿ 
ವೀಸಾ ಅವಧಿ ಮುಗಿದಿದ್ದರೂ ಇಲ್ಲೆ | ಬೆಂಗಳೂರಿನಲ್ಲಿ 291 ನೈಜೀರಿಯನ್‌ ಪ್ರಜಿಗಳು ವೀಸಾ 
ವಾಸವಿರುವ ನೈಜೀರಿಯನ್‌ ಪ್ರಜಿಗಳು | ಅವಧಿ ಮುಗಿದಿದ್ದರೂ ಇಲ್ಲೇ ವಾಸವಿರುವುದಾಗಿ ಪತ್ತೆ 
ಎಷ್ಟು; ಆಗಿರುತ್ತದೆ. 

ಈ ಈ ಸೈಜರಿಯನ್‌  ಪ್ರಜಿಗಳು [ಡುಗ ದಂಧೆಯಲ್ಲಿ ಭಾಗಿಯಾಗಿರುವ ನೈಜೀರಿಯನ್‌ 
ಹಿಂದಿನಿಂದಲೂ ಡ್ರಗ್ಸ್‌ ದಂದೆಯಲ್ಲಿ | ಪ್ರಜೆಗಳ ವಿರುದ್ಧ ಎನ್‌.ಡಿ.ಪಿ.ಎಸ್‌. ಕಾಯ್ದೆಯಡಿಯಲಿ 
ಸಕ್ರಿಯರಾಗಿದ್ದಾರೆನ್ನುವ  ಆರೋಪ'| ಪ್ರಕರಣ ದಾಖಲಿಸಿ ಕಾನೂನು ರೀತ್ಯಾ ಕ್ರಮ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ಕೈಗೊಳ್ಳಲಾಗುತ್ತಿದೆ. 
ಬಂದಿದ್ದರೆ, ಈವರೆಗೆ ಯಾವ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ; 

ಇ) ಹೆಣ್ಣೂರು ಮತ್ತು ಬಾಣಸವಾಡಿ |ಹೆಣ್ಮೂರು ಪೊಲೀಸ್‌ ಠಾಣೆ ಮತ್ತು ಬಾಣಸವಾಡಿ 
ಸುತ್ತಮುತ್ತ ಹೆಚ್ಚು ನೈಜೀರಿಯನ್‌ | ಪೊಲೀಸ್‌ ಠಾಣೆ ಸರಹದ್ದುಗಳಲ್ಲಿ ವಾಸವಾಗಿರುವ 
ಪ್ರಜೆಗಳು ವಾಸವಿದ್ದು, ಸ್ಮಳೀಯ | ನೈಜೀರಿಯನ್‌ ಪ್ರಜೆಗಳು ಡ್ರಗ್ಸ ದಂಧೆಯಲ್ಲಿ 
ಯುವಕ ಯುವತಿಯರನ್ನು ಡುಗ್ಸ್‌ | ಭಾಗಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 
ವ್ಯಸನಕ್ಕೆ ಗುರಿಪಡಿಸುತ್ತಿರುವುದು | ಅಂತಹ ನೈಜೀರಿಯನ್‌ ಪ್ರಜಿಗಳ ವಿರುದ್ದ ಕಾನೂನು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 


ರೀತ್ಯಾ ಪ್ರಕರಣಗಳನ್ನು ದಾಖಲಿಸಿ, ಬಂಧಿಸಿ ಕ್ರಮ 
ಕೈಗೊಳ್ಳಲಾಗಿರುತ್ತದೆ. 
ವಿವರಗಳು ಈ ಕೆಳಕಂಡಂತಿವೆ. 
ಕ. | ಪೊಲೀಸ್‌ ಡ್ರಗ್ಸ್‌ ದಂಧೆಗೆ ಸಂಬಂಧಿಸಿದಂತೆ 
ಸಂ. | ಠಾಣೆ ನೈಜೀರಿಯನ್‌ ಪ್ರಜೆಗಳ ವಿರುದ್ದ 
ದಾಖಲಾದ ಪ್ರಕರಣಗಳ ಸಂಖ್ಯೆ 
2017 2018 2019 2020 
1 ಬಾಣಸವಾಡಿ 02 -- 01 02 
2 ಹೆಣ್ಣೂರು 05 02 “ 05 02 
ಕ. | ಪೊಲೀಸ್‌ ಡ್ರಗ್ಸ್‌ ದಂಧೆಗೆ ಸಂಬಂಧಿಸಿದಂತೆ 
ಸಂ. | ಠಾಣೆ ಬಂಧಿಸಿರುವ ನೈಜೀರಿಯನ್‌ ಪ್ರಜೆಗಳ 
ಸಂಖ್ಯೆ 
2017 | 2018 2019 2020 
1 ಬಾಣಸವಾಡಿ 02 -- 01 03 
2 ಹೆಣ್ಣೂರು 07 02 05 02 


ಈ) 


| ನೈಜೀರಿಯನ್‌  ಪ್ರಜಿಗಳ ಬಳ 
ಎಲ್‌.ಎಸ್‌.ಡಿ. ಕೊಕೇನ್‌, ಹೆರಾಯಿನ್‌, 
ಕೋಬ್ರಾ ಪಾಯ್ದನ್‌ ನಂತಹ ಅತ್ಯಂತ 
ಭಯಾನಕ ಡುಗ್ಗ್‌ಗಳಿವೆ ಎನ್ನುವ 
ಮಾಹಿತಿ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ಕಲ್ಲಿ, ಈ ಡುಗ್ಗ್‌ 
ಹೇಗೆ ನೈಜೀರಿಯನ್‌ ಪ್ರಜೆಗಳನ್ನು 
ತಲುಪುತ್ತಿದೆ; ಇವರ ವಿರುದ್ದ ಯಾವ 
ಕ್ರಮ ಕೈಗೊಳ್ಳಲಾಗಿದೆ? 


. ವಿದೇಶಿಯರು 


ಡ್ರಗ್ಸ್‌ ದಂಧೆಯಲ್ಲಿ ತೊಡಗಿಸಿಕೊಂಡಿರುವ ವಿದೇಶಿಯರ 
ಚಟುವಟಿಕೆಗಳನ್ನು 
ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 
q 


ತಡೆಗಟ್ಟಲು ಸರ್ಕಾರವು ಈ 
ಡ್ರಗ್ಸ್‌ ಮಾರಾಟಗಾರರು ಮಾದಕ ವಸ್ತುಗಳ 
ಮಾರಾಟ/ಸೇವನೆಯ ಪ್ರಕರಣಗಳಲ್ಲಿ ಆರೋಪಿಗಳಿಗೆ 
ಯಾವ ಮೂಲಗಳಿಂದ ಮಾದಕ ವಸ್ತುಗಳ 
ಸರಬರಾಜಾಗುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿ 
ಸಂಗ್ರಹಿಸಲು ಸೂಚಿಸಲಾಗಿರುತ್ತದೆ. 


. ಇಂತಹ ಕೃತ್ಯಗಳಲ್ಲಿ ತೊಡಗಿರುವ ವಿದೇಶಿಯರನ್ನು 


ದಸಗಿರಿ ಮಾಡಿ ಅವರುಗಳ ಪಾಸ್‌ಪೋರ್ಟ್‌ಗಳನ್ನು 
ಮುಟ್ಟುಗೋಲು ಹಾಕಿಕೊಂಡು ಕಾನೂವಿನ ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

ವಾಸದ ಬಗ್ಗೆ ಮಾಹಿತಿಯನ್ನು 
ಸಂಬಂಧಪಟ್ಟ ಪೊಲೀಸ್‌ ಠಾಣೆಗಳಿಗೆ ಒದಗಿಸುವಂತೆ 
ಈಗಾಗಲೇ ಸೂಚನೆಗಳನ್ನು ನೀಡಲಾಗಿದೆ. ವಿಶೇಷ 
ಕಾರ್ಯಾಚರಣೆಗಳನ್ನು ನಡೆಸಿ ಇಂತಹ 
ಕೃತ್ಯವೆಸಗುವಂತಹವರ ವಿರುದ್ದ ಕಠಿಣ ಕಾನೂವಿನ 
ಕ್ರಮ ಕೈಗೊಳ್ಳಲಾಗುತ್ತಿದೆ. 


. ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು 


ಮಾರಾಟಿ ತಡೆಗಟ್ಟುವ ಸಲುವಾಗಿ, ಠಾಣಾ ಮಟ್ಟಿದಲ್ಲಿ 
ಗೌಪ್ಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. 


- ಮಾದಕದ್ರವ್ಯ (ಡ್ರಗ್ಸ್‌ ಹಾವಳಿಯನ್ನು ತಡೆಗಟ್ಟಿಲು 


ಸೂಕ್ತ ನಿಗಾವಹಿಸಿ ಮಾದಕ ದ್ರವ್ಯಗಳ ಮಾರಾಟ 


ಮತ್ತೆ ಸೇವಿಸುವವರ ಬಗ್ಗೆ ಮಾಹಿತಿ 
ಸಂಗ್ರಹಿಸಲಾಗುತ್ತಿರುತ್ತದೆ. ಈ ಬಗ್ಗೆ ಬಾತ್ಮಿದಾರರಿಗೂ 
ಸಹ ಮಾಹಿತಿಯನ್ನು ನೀಡುವಂತೆ 
ಸೂಚಿಸಲಾಗಿರುತ್ತದೆ. 


. ಎನ್‌.ಡಿ.ಪಿ.ಎಸ್‌. ಕಾಯ್ದೆ ಅಡಿಯಲ್ಲಿ ದಾಖಲಾದ 


ಎಲ್ಲಾ ಆರೋಪಿಗಳಿಗೆ ಎಂ.ಬಿ, ಯನ್ನು 
ತೆರೆಯಲಾಗುತ್ತಿದ್ದು ಮತ್ತು ಆರೋಪಿತನ ಪೂರ್ಣ 
ಮಾಹಿತಿಯನ್ನೊಳಗೊಂಡ ತನಿಖಾ ವರದಿಯನ್ನು 
ಸಂಗ್ರಹಿಸಲಾಗುತಿದೆ. 


. ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ 


ಅವರ ಮೊಬೈಲ್‌ ಸಿಡಡಿ.ಆರ್‌. ಅನ್ನು ವಿಶ್ಲೇಷಿಸಿ 
ಮಾದಕ ವಸ್ತುಗಳ ಮಾರಾಟದ ಮೂಲದ ಬಗ್ಗೆ 
ಮಾಹಿತಿ ಸಂಗ್ರಹಿಸಿ ಕ್ರಮ ಜರುಗಿಸಲಾಗುತ್ತಿದೆ. 


. ಮಾದಕ ವಸ್ತುಗಳ ಅಕ್ರಮ ಮಾರಾಟ ದಂಧೆಯಲ್ಲಿ 


ಭಾಗಿಯಾಗಿ ಪದೇ ಪದೇ ಇಂತಹ ಕೃತ್ಯಗಳಲ್ಲಿ 
ತೊಡಗಿದ್ದಂತಹ ರೂಡಿಗತ ಡ್ರಗ್ಸ್‌ ಮಾರಾಟಗಾರರ 
ವಿರುದ್ಧ P!T NDPS ಅಡಿ ಕಮ ಜರುಗಿಸಲಾಗುತಿದೆ. 


ಸಂಖ್ಯೆ: ಒಇ 300 ಪಿಎ೦ಎಸ್‌ 2020 


J) ಪಾನ 
(ಬಸವರಾಜ ಬೊಮ್ಮಾಯಿ) " 
ಗೃಹ ಸಚಿವರು 


